ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 13 ನೇ ಮಾರ್ಚ್‌, 2020 


ಹನೂರು ತಾಲ್ಲೂಕಿನ ಗೂಳ್ಯ ಗ್ರಾಮಕ್ಕೆ ಸಾರಿಗೆ ಬಸ್‌ ಸೌಲಭ್ಯದ ಬಗ್ಗೆ 
ಶ್ರೀ ಎಸ್‌. ನಾಗರಾಜ್‌(ಸಂದೇಶ್‌ನಾಗರಾಜ್‌(ಸ್ಥಳೀಯಸಂಸ್ಥೆಗಳಕ್ಷೇತ್ರ):- 
925 (1080) ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 


(ಅ) ಹನೂರಿನಿಂದ 12 ಕಿ.ಮೀ ದೂರ ಇರುವ ಗೂಳ್ಳ (ಬಿ.ಎಂ.ಹಳ್ಳಿ) ಗ್ರಾಮಕ್ಕೆ ರಾಜ್ಯ ರಸ್ತೆ ಸಾರಿಗೆ ಬಸ್‌ ಸೌಲಭ್ಯ 
ಕಲ್ಪಿಸಲಾಗುವುದೇ; 


(ಆ) ಬಿ.ಎಂ. ಹಳ್ಳಿ, ಕೆ.ವಿ.ಎನ್‌ ದೊಡ್ಡಿ, ತೋಮರ್ದಾಳ್ಯ ಮೂಲಕ ಈ ಊರಿಗೆ ಸಾರಿಗೆ ಬಸ್‌ ಸೌಲಭ್ಯ ಕಲ್ಪಿಸಿ ಗ್ರಾಮೀಣ ಜನರಿಗೆ 
ಸಾರಿಗೆ ಸೌಲಭ್ಯ ಕಲ್ಪಿಸಿಕೊಡಲಾಗಿದೆ; ಹಾಗಿದ್ದಲ್ಲಿ, ಎಷ್ಟು ದಿವಸಗೊಳಗಾಗಿ ಕಲ್ಪಿಸಿಕೊಡಲಾಗುವುದು ? 


